KA/ BG-GPO/2515/AVPP-47/2006-2008 





ಕರ್ನಾಟಕ ರಾಜಪಶ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಜನವರಿ ೧೮, ೨೦೦೭ ( ಪುಷ್ಕ ೨೮, ಶಕವರ್ಷ ೧೯೨೮) ಸಂಚಿಕೆ ೦೩ 


ಭಾಗ - ೪ಎ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 
ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 
ಮೇರೆಗೆ ರಾಜ್ಯ ಸರ್ಕಾರವು ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 
ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ನಾಯಾಲಯವು ಮಾಡಿದ ನಿಯಮಗಳು. 


ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 360 ಎಲ್‌ಆರ್‌ಎ 2004 ಬೆಂಗಳೂರು, ದಿನಾಂಕ 23ನೇ, ಡಿಸೆಂಬರ್‌, 2006. 
ಕರ್ನಾಟಕ ಭೊ ಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) 
ಕಲಂ 48ರ ಉಪ ಕಲಂ (1)ರಿಂದ (3)ರಲ್ಲಿ ಪ್ರದತ್ತ ವಾದ ಅಧಿಕಾರವನ್ನು ಚಲಾಯಿಸಿ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲ್ಲೂಕು 
ಮತ್ತು ಹೊಸನಗರ ತಾಲ್ಲೂಕು ಭೂನ್ಯಾಯ ಮಂಡಳಿಗಳಿಗೆ ಈ ಬಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಕಂಇ 360 
ಎಲ್‌ಆರ್‌ಎ 2004 ದಿನಾಂಕ 1.9.2006ರ ಅಧಿಸೂಚನೆಯಲ್ಲಿ ಮಾಡಿದ್ದ ನಾಮನಿರ್ದೇಶನಗಳ ಜೊತೆಗೆ ಈ ಕಳಕಂಡವರನ್ನು 
ತಕ್ಸಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. 
ಸಾಗರ ತಾಲ್ಲೂಕು ಭೂನ್ಯಾಯ ಮಂಡಳಿ 
ಭೂನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಪಾಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 1. ಶ್ರೀ ರಾಬರ್ಟ್‌ ಬಿನ್‌ ಜಾರ್ಚ್‌, ತಾಲಗೊಪ್ಪ, ಸಾಗರ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
ಹೊಸನಗರ ತಾಲ್ಲೂಕು ಭೂನ್ಯಾಯ ಮಂಡಳಿ 
ಭೂನ್ಯಾಯ ಮಂಡಳಿ ಹೆಸರು ಅಧಿಕಾಶೇತರ ಸದಸ್ಯರ ಹೆಸರು ಮತ್ತು ವಿಳಾಸ 
ಹೊಸನಗರ ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 1. ಶ್ರೀ ಹೆಚ್‌.ಎಂ. ರಾಘವೇಂದ್ರ ಬಿನ್‌ ಮಂಜಪ್ಪ, ಹೊಸನಗರ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ 
2. ಶ್ರೀ ಆರ್‌. ರಾಘವೇಂದ್ರ ಬಿನ್‌ ರಾಮಣ್ಣ, ಹೊಸನಗರ 
ತಾಲ್ಲೂಕು, ಶಿವಮೊಗ್ಗ ಜಿಲ್ಲೆ. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಕಂಇ 360 ಎಲ್‌ಆರ್‌ಎ 2004 ದಿನಾಂಕ 1.9.2006ರ ಅಧಿಸೂಚನೆಯಲ್ಲಿ ಸಾಗರ 
ತಾಲ್ಲೂಕು ಭೂನ್ಯಾಯ ಮಂಡಳಿಗೆ ಮಾಡಿದ್ದ ನಾಮ ನಿರ್ದೇಶನಗಳಲ್ಲಿ ಶ್ರೀ ಪಿ. ಗೋಪಾಲ ಕೃಷ್ಣ (ಪ.ಜಾತಿ) ಅವರ ನಾಮ 
ನಿರ್ದೇಶನವನ್ನು ರದ್ದುಪಡಿಸಿ ಅವರ ಬದಲಿಗೆ ಶ್ರೀ ಎಂ.ಡಿ ಆನಂದ "ಬಿನ್‌ ಹೆಚ್‌. ಮಂಜಪ್ಪ (ಪ.ಜಾತಿ) ಅಣಲೆಕೊಪ್ಪ 
ಗ್ರಾಮ, ಸಾಗರ. ತಾಲ್ಲೂಕು ಇವರನ್ನು ನಾಮ ನಿರ್ದೇಶನ ಮಾಡಿದೆ. ಹಾಗೂ 
ಸೊರಬ ತಾಲ್ಲೂಕು ಭೂನ್ಯಾಯ ಮಂಡಳಿಗೆ ಸಮಸಂಖ್ಯೆಯ ಸರ್ಕಾರದ ಅಧಿಸೂಚನೆ ದಿನಾಂಕ 1.9.2006ರಲ್ಲಿ 
ಮಾಡಿದ್ದ ನಾಮ ನಿರ್ದೇಶನಗಳಲ್ಲಿ ಶ್ರೀಮತಿ ರೇಖಾ ಮತ್ತುಶ್ರೀ ಶಿವಪ್ಪ ಅವರ ನಾಮ ನಿರ್ದೇಶನಗಳನ್ನು ರದ್ದುಪಡಿಸಿ 
ಅವರ "ಬದಲಿಗೆ ಶ್ರೀ ಜಯಲಿಂಗಪ್ಪ ಬಿನ್‌ ಪುಟ್ಟಪ್ಪ ಸೊರಬ ತಾಲ್ಲೂಕು ಮತ್ತು ಶ್ರೀ ಕೆ.ಹೆ.ಚ್‌. ತಮ್ಮಣ್ಣಪ್ಪ ಬಿನ್‌ 
ಕರಿಯಪ್ಪ, ಸೊರಬ” ತಾಲ್ಲೂಕು ಇವರುಗಳನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ "ಮುಂದಿನ ಆದೇಶದವರೆಗೆ ಸದರಿ 
ಭೂನ್ಯಾ ತ ಮಂಡಳಿಗೆ ನಾಮ ನಿರ್ದೇಶನ ಮಾಡಿ ಆದೇಶ ಹೊರಡಿಸಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಬಿ. ಚಿಕ್ಕರಾಜು 
ಪಿ.ಆರ್‌. 2074 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಕಂದಾಯ ಇಲಾಖೆ (ಭೂಸುಧಾರಣೆ). 
































(೩೩) 


೩೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ಭಾಗ - ೪ಎ 





ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ:ಗ್ರಾಅಪ:7:ಕಭೂನಿ. 2006, ಬೆಂಗಳೂರು, ದಿನಾಂಕ 19ನೇ ಡಿಸೆಂಬರ್‌, 2006. 
ಕರ್ನಾಟಕ ಭೂಸೇನಾ ನಿಗಮ ನಿಯಮಿತದ ಅಂತರ್ನಿಯಮಾವಳಿ ಅನುಚ್ಛೇಧ ಸಂಖ್ಯೆ. 75(1)ರಲ್ಲಿ ಸರ್ಕಾರಕ್ಕೆ 
ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ಭೂಸೇನಾ ನಿಗಮ ನಿಯಮಿತ ನಿರ್ದೇಶಕರುಗಳ ಮಂಡಳಿಗೆ ಈ ಕೆಳಗೆ 


ನಮೂದಿಸಿರುವಂತೆ ಮಾರ್ಪಾಡು ಮುಖೇನ ನಿರ್ದೇಶಕರನ್ನಾಗಿ ನಾಮ ನಿರ್ದೇಶನ ಮಾಡಲಾಗಿದೆ. 
































ಕ್ರ.ಸಂ. ಹಾಲಿ ನಿರ್ದೇಶಕರ ಹೆಸರು ಹಾಲಿ ನಿರ್ದೇಶಕರ ಬದಲಾಗಿ ಹೊಸದಾಗಿ ನಾಮ 
ನಿರ್ದೇಶನ ಮಾಡಲ್ಪಟ್ಟ ನಿರ್ದೇಶಕರು ಹೆಸರು 

1. ಶ್ರೀ.ಡಿ. ಎನ್‌. ನರಸಿಂಹರಾಜು, ಭಾಆಸೇ ಮಾಜಿ ಶ್ರೀ.ಎಂ. ಆರ್‌. ಕಾಂಬ್ಳೆ, ಭಾಆಸೇ ಸರ್ಕಾರದ 
ಕಾರ್ಯದರ್ಶಿ, ಆರ್ಥಿಕ ಇಲಾಖೆ(ವೆಚ್ಚ), ಬೆಂಗಳೂರು. ಕಾರ್ಯದರ್ಶಿ, ಆರ್ಥಿಕ ಇಲಾಖೆ(ವೆಚ್ಚ), 

ಬೆಂಗಳೂರು. 

2. ಶ್ರೀ.ಹೆ.ಚ್‌. ಎಸ್‌. ಮಹೇಶ್‌, ಮಾಜಿ ಕಾರ್ಯದರ್ಶೀ, ಶ್ರೀ ಜಿ.ಟಿ. ಚಂದ್ರಶೇಖರಪ್ಪ, ಸರ್ಕಾರದ 
ಜಲಸಂಪನ್ಮೂಲ ಇಲಾಖೆ, ಬೆಂಗಳೂರು. ಕಾರ್ಯದರ್ಶಿ, ಜಲಸಂಪನ್ಮೂಲ ಇಲಾಖೆ, 

ಬೆಂಗಳೂರು. 

3. ಶ್ರೀ.ಕೆ.ಶಿವರಾಮು, ಭಾಆಸೇ ಮಾಜಿ ಆಯುಕ್ತರು ಶ್ರೀ ಯೋಗೇಂದ್ರ ತ್ರಿಪಾಠಿ, ಭಾಆಸೇ ಆಯುಕ್ತರು, 
ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. ಸಮಾಜ ಕಲ್ಯಾಣ ಇಲಾಖೆ, ಬೆಂಗಳೂರು. 

4. ಶ್ರೀ. ಮಜರ್‌ ಜಾವೇದ್‌, ಮಾಜಿ ಮುಖ್ಯ ಶ್ರೀ.ಹೆಚ್‌. ಪ್ರಕಾಶ್‌ಕುಮಾರ್‌, ಮುಖ್ಯ 
ಅಭಿಯಂತರು, ಪಂಚಾಯತ್‌ರಾಜ್‌ ಇಂಜನೀಯರಿಂಗ್‌ | ಅಭಿಯಂತರರು, ಪಂಚಾಯತ್‌ರಾಜ್‌ 
ಇಲಾಖೆ, ಬೆಂಗಳೂರು. ಇಂಜಿನೀಯರಿಂಗ್‌ ಇಲಾಖೆ, ಬೆಂಗಳೂರು. 

ಈ ಆದೇಶವು ತಕ್ಬಣದಿಂದ ಹಾಗೂ ಮುಂದಿನ ಆದೇಶದವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌. ಶಾಂತರಾಜ್‌ 

ಪಿ.ಆರ್‌. 2064 ನಿರ್ದೇಶಕರು (ಸ್ವಉಕಾ) ಹಾಗೂ 


ಪದ ನಿಮಿತ್ತ ಸರ್ಕಾರದ ಅಪರ ಕಾರ್ಯದರ್ಶಿ 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಇಲಾಖೆ 
ಸಹಕಾರ ಸಚಿವಾಲಯ 
ತಿದ್ದುಪಡಿ 
139 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 30ನೇ, ನವೆಂಬರ್‌, 2006. 
ಸಂಖ್ಯೆ: ಸಿಎಂಡ್ಲ್ಹ್ಯೂ 139 ಸಿಎನ್‌ಎಸ್‌ 2006 ದಿನಾಂಕ 26/27.03.2006 ರಲ್ಲಿ ಹಾವೇರಿ 
ಅಂತರವಳ್ಳಿ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕಿಗೆ ನಾಮನಿರ್ದೇಶನಗೊಂಡಿರುವ ಶ್ರೀ 
ಇವರ ಹೆಸರನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿದ್ದು ಅದಂತೆ ಓದಿಕೊಳ್ಳತಕ್ಕದ್ದು. 
“ಶ್ರೀ ಬಸಪ್ಪ ಬರಮಪ್ಪ ಮುದೇನೂರು (ಹುಲ್ಲತ್ತಿ)'' 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 


ಸಂಖ್ಯೆ: ಸಿಐಡಬ್ಲ್ಯೂ 

ಸರ್ಕಾರದ ಅಧಿಸೂಚನೆ 

ಜಿಲ್ಲೆ ರಾಣಿಬೆನ್ನೂರು ತಾಲ್ಲೂಕಿನ 
ಬಸಪ್ಪ ದುರಗಪ್ಪ ಮುದೇನೂರ 


ಪಿ.ಆರ್‌. 2065 


ತಿದ್ದುಪಡಿ 
ಸಂಖ್ಯೆ: ಸಿಎಂಡಬ್ಲ್ಯೂ 605 ಸಿಎನ್‌ಎಸ್‌ 2006 ಗಳು ದಿನಾಂಕ: 5ನೇ, ಡಿಸೆಂಬರ್‌, 2006 

ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಎಂಡಬ್ಲೂ 605 ಸಿಎನ್‌ಎಸ್‌ 2006 ದಿನಾಂಕ 08.08.2006ರಲ್ಲಿ ಕುಂದಾಪುರ 
ತಾಲ್ಲೂಕಿನ ಅಂಪಾರು ಮತ್ತು ಕೋಟೇಶ್ವರ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಇವುಗಳಿಗೆ 
ನಾಮನಿರ್ದೇಶನಗೊಂಡಿರುವ ಶ್ರೀಮತಿ ಆಶಾ ಬಿನ್‌ ನಾರಾಯಣ ನಾಯ್ಯ, ಕನ್ನಾಳಿ ಮತ್ತು ಬಿ. ಶೆಟ್ಟಿ ಕೋಂ ಭಾಸ್ಕರ್‌ಶೆಟ್ಟಿ 
ಅಸೋಡು ಇವರುಗಳ ಹೆಸರುಗಳನ್ನು ಈ ಕೆಳಕಂಡಂತೆ ತಿದ್ದುಪಡಿ ಮಾಡಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದ. 

“ ಅಂಪಾರು ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿ. 

ಶ್ರೀಮತಿ ಮಲ್ಲಿಕಾ ತಂದೆ ದಿವಂಗತ ನಾರಾಯಣ ನಾಯ್ಕ, ಕನ್ನಾಳಿ, 

ಮೂಡಬಗೆ, ಅಂಪಾರು ಗ್ರಾಮ, ಕುಂದಾಪುರ ತಾಲ್ಲೂಕು 

ಕೋಟೇಶ್ನರ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್‌ ನಿ., 

ಶ್ರೀಮತಿ ಶೈಲಜಾ ಬಿ. ಶೆಟ್ಟಿ ಕೋಂ ಭಾಸ್ಕರ್‌ಶೆಟ್ಟಿ ಅಸೋಡು, 

ಕುಂದಾಪುರ ತಾಲ್ಲೂಕು” 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ಸಹಕಾರ ಇಲಾಖೆ. 


ಪಿ.ಆರ್‌. 2066 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ೩೫ 





LABOUR SECRETARIAT 
NOTIFICATION 
No. LD 80 LSI 2005 Bangalore, Dated 27" December, 2006. 
In exercise of the powers conferred by section 90 read with 91-A of the ESI Act (Central Act 34 of 
1948) The Gout. of Karnataka hereby exempts central Mechanical Organisation workshop under 
Mechanical Sub- division Bidar from the said Act with retrospective and prospective effect. 
By Order and in the name of the Governor of Karnataka, 
A.S PARVATHI 
PR- 2068 Under Secretary to Government 
Labour Department. 
(ESIS (M) Services) 
ಸಹಕಾರ ಸಚೆವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 822 ಸಿಎಸ್‌ಎಸ್‌ 2006 ಬೆಂಗಳೂರು, ದಿನಾಂಕ 13ನೇ, ಡಿಸೆಂಬರ್‌, 2006. 
ಕರ್ನಾಟಿಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಿಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ 
ಉಪಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಿಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಮಾಗಡಿ ತಾಲ್ಲೂಕಿನ ಸೋಲೂರು ಹೋಬಳಿಯ ಲಕ್ಕೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ. ಇದರ ಆಡಳಿತ "ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ 
ಅಥವಾ ಸರ್ಕಾರದ ಪಧಾವಧಿಯು ಜುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ 
ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಕೃಷ್ಟ ಓಷ್ಣಪ್ಪ ಜನ್‌ ದುರ್ಗಹನುಮಯ್ಯ ಕೋರಮಂಗಲ, ಲಕ್ಕೇನಹಳ್ಳಿ ಅಂಚೆ, ಸೋಲೂರು ಹೋಬಳಿ ಮಾಗಡಿ ತಾ 
2. `ಶ್ರೇಮತಿ “ಸೌಭಾಗ್ಯ ಕೋಂ ದೊಡ್ಡೇಗೌಡ ಟಿ.ಜಿ. ಪಾಳ್ಯ, ಲಕ್ಕೇನಹಳ್ಳಿ “ಅಂಚೆ, ಸೋಲೂರು ಹೋಬಳಿ ಮಾಗಡಿ ತಾ 
3. ಶ್ರೇ ಮುನಿರಾಜು ಬಿನ್‌  ಬೈಲಯ್ಯ, ಎಣ್ಣೆ ಗೆರೆ ಗ್ರಾಮ ಸೋಲೂರು ಹೋಬಳಿ ಮಾಗಡಿ ತಾ: ಬೆಂಗಳೂರು 
ನ್ರಾಮಾಂತರ ಜಿಲ್ಲೆ 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಆರ.ಎಸ್‌. ಹುಚ್ಚಾ. ಚಾರಿ 
ಪಿ.ಆರ್‌. 2084 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 32 ಎಲ್‌ಎಜಿ 2006 ಬೆಂಗಳೂರು, ದಿನಾಂಕ 21ನೇ, ಡಿಸೆಂಬರ್‌, 2006. 
ಮಹಾಂತಪ್ಪ ಮಲ್ಲೇಶಪ್ಪ ವಿರಣ್ಣಪ್ಪಣ್ಣನವರ ಇವರನ್ನು ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ 
ಮತ್ತು ಸೇವಾ ಷರತ್ತುಗಳು ನಿಯುಮಗಳ (1977) ನಿಯುಮ 260)ರಲ್ಲಿ ಪ್ರತ್ತದವಾದ ಅಧಿಕಾರ ಚಲಾಯಿಸಿ ಸದರಿ 
ನಿಯಮಗಳಲ್ಲಿನ ಷರತ್ತು; ಗಳಿ ಗೊಳಪಟ್ಟು ಹುದ್ದೆಯ ಕಾರ್ಯಭಾರ ವಹಿಸಿಕೊಳ್ಳುವ ದಿನಾಂಕದಿಂದ ಮೂರು ವರ್ಷಗಳ 
ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಹಾನಗಲ್‌ನ ಅಪರ 
ಸರ್ಕಾರಿ ವಕೀಲರನ್ನಾಗಿ ನೇಮಿಸಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2085 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ. 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 36 ಎಲ್‌ಎಜಿ 2006 (ಭಾ) ಬೆಂಗಳೂರು, ದಿನಾಂಕ 30ನೇ, ಡಿಸೆಂಬರ್‌, 2006. 
ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳ 1977ರ ನಿಯಮ 
30ರಲ್ಲಿ ಪ್ರದತ್ತವಾದ ಅಧಿಕಾರ ಚಲಾಯಿಸಿ ಸರ್ಕಾರದ ಆದೇಶ ಸಂಖ್ಯೆ ಲಾ 36 ಎಲ್‌ಎಜಿ 2006 ದಿನಾಂಕ 28.08.2006ರಲ್ಲಿ 
ಜಿಲ್ಲಾಧಿಕಾರಿ, ಬೆಂಗಳೂರು (ನಗರ) ಇವರ ಕಚೇರಿಯಲ್ಲಿ ಸೃಜಿಸಲಾದ ಕಾನೂನು ಕೋಶಕ್ಕೆ ಈ ಕೆಳಕಂಡ ವಕೀಲರನ್ನು 
ಅವರು ಹುದ್ದೆಯ ಪ್ರಭಾರವನ್ನು ವಹಿಸಿಕೊಳ್ಳುವ ದಿನಾರಕದೆಂದ ಒಂದು ವರ್ಷದ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇದರಲ್ಲಿ ಯಾವ್ರದು ಮೊದಲೋ ಅಲ್ಲಿಯವರೆಗೆ ವಿಶೇಷ ಸರ್ಕಾರಿ ವಕೀಲರನ್ನಾಗಿ ನೇಮಿಸಿದೆ:- 
9 ಶ್ರೀ ಟಿ.ಎನ್‌. ರಘುಪತಿ, ವಕೀಲರು, ನಂ 7, 'ಸ್ವನ್ನಿಕ್‌ ಕಾಂಪ್ಲೆಕ್ಸ್‌ ಶೇಷಾದ್ರಿಪ್ಯ ರಂ, ಬೆಂಗಳೂರು - 560 020 
9 ಶ್ರೇ ಬಿ. ಶ್ರೀನಿವಾಸ ಗೌಡ, ವಕೀಲರು, ನಂ. 10, 3ನೇ ಕ್ರಾಸ್‌, "ಎಸ್‌.ಸಿ ರೋಜ್‌, ಗಾಂಧಿನಗರ, 
ಚಂಗಳೂಕು - 560 009 
9 ಶ್ರೀ ಜಿ. ಕೃಷ್ಣಮೂರ್ತಿ, ವಕೀಲರು, ನಂ. 205, 2ನೇ ಫ್ಲೋರ್‌, ಅಹುಜಾ ಚೇಂಬರ್ಸ್‌, ನಂ. 1, ಕುಮಾರಕೃಪ A 
ಬೆಂಗಳೂರು - 560 001 
ಶ್ರೀ ಚಿತ್ತಪ್ಪ, ವಕೀಲರು, ನಂ. 11, ಜೀವನ್‌ ಬಿಲ್ಲಿಂಗ್‌, ಕುಮಾರ ಪಾರ್ಕ್‌ ಈಸ್ಟ್‌, ಬೆಂಗಳೂರು - 560 001 


ಇವರ ನೇಮಕಾತಿಯ ಷರತ್ತು ಮತ್ತು ನಿಬಂಧನೆಗಳನ್ನು ನಂತರ ಹೊರಡಿಸಲಾಗುವುದು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 2086 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ, (ಆಡಳಿತ-1) 
ಕಾನೂನು, ನ್ಯಾಯ ಮತ್ತು ಮಾನವ 
ಹಕ್ಕುಗಳ ಇಲಾಖೆ. 


೩೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ಭಾಗ - ೪ಎ 





WATER RESOURCES SECRETARIAT 
NOTIFICATION 
No. WRD 1 KNN 2007 Bangalore, Dated 4" January, 2007. 

Sri P.B. Mahishi, IAS, Chief Secretary to Government is hereby nominated as Director in place 
of Smt. Malathi Das (since retired), on the Board of Directors of Karnataka Neeravari Nigam Limited, 
with immediate effect and until further orders, in exercise of powers conferred vide Article 147(C) of the 
Articles of Association of the Nigam. 

By Order and in the name of the Governor of Karnataka, 
(೧. DHAMAN 
PR- 1 Under Secretary to Government (Tech.) 
Water Resources Department (KBJNL Spl, Cell) 
NOTIFICATION 
No. WRD 4 KNN 2007 Bangalore, Dated 4" January, 2007. 

Sri P.B. Mahishi, IAS, Chief Secretary to Government is hereby nominated as Director in place 
of Smt. Malathi Das (since retired), on the Board of Directors of Krishna Bhagya Jala Nigam Limited, 
with immediate effect and until further orders, in exercise of powers conferred vide Article 147(C) of the 
Articles of Association of the Nigam. 

By Order and in the name of the Governor of Karnataka, 
(೧. DHAMAN 
PR-2 Under Secretary to Government (Tech.) 
Water Resources Department (KBJNL Spl, Cell) 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂ.ರಾಜ್‌ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ : ಗ್ರಾಅಪ 89 ಗ್ರಾಪಂಕಾ 99 ಬೆಂಗಳೂರು, ದಿನಾಂಕ 27ನೇ ಡಿಸೆಂಬರ್‌, 2006 

ಕರ್ನಾಟಕ ತಾಲ್ಲೂಕು ಅಭಿವೃದ್ಧಿ ಮಂಡಳಿ ಸಿಬ್ಬಂದಿ (ಕರ್ನಾಟಕ ಸಾಮಾನ್ಯ ಸೇವೆಗಳಿಗೆ ವಿಲೀನಗೊಳಿಸುವ) 
(ಅಭಿವೃದ್ಧಿ ವಿಭಾಗ ಮತ್ತು ಸ್ಥಳೀಯ ಸರ್ಕಾರ ವಿಭಾಗ) ನಿಯಮ 1993 ನ್ನು ಹೊರಡಿಸಿರುವ ಅಧಿಸೂಚನೆ ಸಂಖ್ಯೆ.ಆರ್‌ಡಿಪಿ 
272 ಜೆಡ್‌ಪಿಟಿ 93 ದಿನಾಂಕ 08-02-1994 ರಲ್ಲಿ ಹಿಂದಿನ ಬಯೋ ಗ್ಯಾಸ್‌ ಸುಪರ್‌ವೈಜರ್‌ನ್ನು ಗ್ರಾಮೀಣಾಭಿವೃದ್ಧಿ ಮತ್ತು 
ಪಂ.ರಾಜ್‌ ಇಲಾಖೆಯಲ್ಲಿನ ಗ್ರಾಮ ಸೇವಕ/ಗ್ರಾಮೀಣಾಭಿವೃದ್ಧಿ ಸಹಾಯಕ ಹುದ್ದೆಗಳ ಜೇಷ್ಠತಾ ಪಟ್ಟಿಯಲ್ಲಿನ ಕ್ರಮ 
ಸಂಖ್ಯೆ.112ಎ ನಲ್ಲಿ ಶ್ರೀ ಟಿ.ವಿ.ಅರುಣಕುಮಾರ್‌ ರವರ ಹೆಸರನ್ನು ಸೇರಿಸುವ ಬಗ್ಗೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಆರ್‌ಡಿಪಿ 
89 ಜಿಪಿಕೆ 99 ದಿನಾಂಕ 06-04-2005 ರಲ್ಲಿ ಬಾಧಿತ ನೌಕರರು / ವ್ಯಕ್ತಿಗಳಿಂದ ಆಕ್ಟೇಪಣೆಗಳು ಹಾಗೂ ಸಲಹೆಗಳನ್ನು 30 
ದಿನಗಳೊಳಗಾಗಿ ಸಲ್ಲಿಸುವಂತೆ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಿಸಲಾಗಿತ್ತು. ನಿಗಧಿತ ಅವಧಿಯೊಳಗೆ ಯಾವುದೇ 
ಆಕ್ಟೇಪಣೆಗಳು / ಸಲಹೆಗಳು ಸರ್ಕಾರದಲ್ಲಿ ಸ್ವೀಕೃತವಾಗಿರುವುದಿಲ್ಲ. ಆದ ಕಾರಣ ಕರಡು ಅಧಿಸೂಚನೆಯನ್ನು 
ಪರಿಶೀಲಿಸಿದ್ದು, ಅಂತಿಮ ಅಧಿಸೂಚನೆಯನ್ನು ಈ ಕೆಳಕಂಡಂತೆ ಹೊರಡಿಸಲಾಗಿದೆ. 

ಸರ್ಕಾರದ ಅಧಿಸೂಚನೆ ಸಂಖ್ಯೆ.ಆರ್‌ಡಿಪಿ 272 ಜೆಡ್‌ಪಿಡಿ 93 ದಿನಾಂಕ 08-02-1994 ರಲ್ಲಿ ಹೊರಡಿಸಿರುವ 
ಜೇಷ್ಠತಾ ಪಟ್ಟಿಯಲ್ಲಿಯ ಕ್ರಮ ಸಂಖ್ಯೆ.112ಎನಲ್ಲಿ ಈ ಕೆಳಕಂಡ ನೌಕರರ ಹೆಸರನ್ನು ಸೇರ್ಪಡಿಸಲಾಗಿದೆ. 

112ಎ - ಶ್ರೀ ಟಿ.ವಿ ಅರುಣಕುಮಾರ್‌ 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಕೆ.ಎಸ್‌. ಶಾಮಸುಂದರ 
ಪಿ.ಆರ್‌. 3 ಸರ್ಕಾರ ಅಧೀನ ಕಾರ್ಯದರ್ಶಿ 
ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂ.ರಾಜ್‌ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 162 ಪಿಆರ್‌ಜೆ 2005 ಬೆಂಗಳೂರು, ದಿನಾಂಕ 1ನೇ ಜನವರಿ, 2007. 

ಅಧಿಸೂಚನೆ ಸಂಖ್ಯೆ:ಡಿಪಿಎಆರ್‌ 680 ಎಸ್‌ಎಎಸ್‌ 2006, ದಿನಾಂಕ: 30-12-2006ರಲ್ಲಿ ಶ್ರಿ ಎ.ಕೆ. ಅಗರವಾಲ್‌, 
ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿ, ಇವರನ್ನು ವರ್ಗಾವಣೆ ಮಾಡಿ, ಕರ್ನಾಟಕ ನಗರ ಮೂಲ ಸೌಕರ್ಯ ಅಭಿವೃದ್ಧಿ 
ಮತ್ತು ಹಣಕಾಸು ಸಂಸ್ಥೆ, ಬೆಂಗಳೂರು, ಇಲ್ಲಿನ ಅಧ್ಯಕ್ಷರ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆ ವಶಕ್ಕೆ ನೀಡಿದ್ದು, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕರ್ನಾಟಕ 
ನಗರ ಮೂಲಸೌಕರ್ಯ ಅಭಿವೃದ್ಧಿಗೆ ಮತ್ತು ಹಣಕಾಸು ಸಂಸ್ಥೆಯ ಅಧ್ಯಕ್ಬರ ಹುದ್ದೆಗೆ ಮರುಸ್ಥಳ ನಿಯುಕ್ತಿಗೊಳಿಸಿದೆ. 


ಗ" 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 
ಪಿ.ಆರ್‌. 4 ಹೆಸರಿನಲ್ಲಿ 
ಕೌಸಲ್ಯ 


ಸರ್ಕಾರ ಅಧೀನ ಕಾರ್ಯದರ್ಶಿ 
ನಗರಾಭಿವೃದ್ಧಿ ಇಲಾಖೆ, (ಯೋ.ಮೇ.ಕೋ.) 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ೩೭ 





ಅಧಿಸೂಚನೆ 
ಸಂಖ್ಯೆ: . ನಅಇ 1084 ಅಪ್ರಾ 2006 ಬೆಂಗಳೂರು, ದಿನಾಂಕ 30ನೇ ಡಿಸೆಂಬರ್‌, 2006 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಪ್ರಕರಣ 4(ಸಿ) ಮತ್ತು ಉಪ ಪ್ರಕರಣ 
3(1)ಗಿ/) ರಡಿಯಲ್ಲಿ ಪ್ರದತ್ತವಾದ “ಅಧಿಕಾರವನ್ನು ಚಲಾಯಿಸಿ ಈ ಕೆಳಗೆ ನಮೂದಿಸಿರುವವರನ್ನು ಜಮಖಂಡಿ ನಗರಾಭಿವ ದ್ಧಿ 
ಪ್ರಾಧಿಕಾರಕ್ಕೆ ಅಧ್ಯಕ್ಷರು ಮತ್ತು ಸದಸ್ಯರನ್ನಾಗಿ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ "ಅವಧಿಯವರೆಗೆ ಇವುಗಳಲ್ಲಿ 
ಯಾವುದುಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 





























ಕ್ರ.ಸಂ. ಹೆಸರು ಮತ್ತು ವಿಳಾಸ ಪದನಾಮ 
1. ಶ್ರೀ ವಿಠಲ ಕೃಷ್ಣಾಜಿಜಾದವ ಅಧ್ಯಕ್ಷರು 
2 ಶ್ರೀ. ಉದಯಕುಮಾರ್‌ ಪದ್ಮರಾಜ ಮಂಕಣಿ ಸದಸ್ಯರು 
3 ಶ್ರೀ. ಕಾಡು ದುರುನಿಂಗಪ್ಪ ನ್ಯಾಮಗೌಡ ಸದಸ ರು 
4 ಶ್ರೀ ಈಶ್ವರ ಚೆನ್ನಪ್ಪಗೋಳ (ಏಸ್‌. ನಿ) ಸದಸ್ತರು 





ಕರ್ನಾಟಕ ರಾಜ್ಯಪಾಲರ ಆಜ್ಞಾ ನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 5 ಎನ್‌.ವೈ. ಸಾಗರ 
ಸರ್ಕಾರ ಅಧೀನ ಕಾರ್ಯದರ್ಶಿ 
ನಗರಾಭಿವೃದಧಿ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ 107 ಎಲ್‌ಆರ್‌ಎ 2006 ಬೆಂಗಳೂರು, ದಿನಾಂಕ 29ನೇ ಡಿಸೆಂಬರ್‌, 2006 
ಕರ್ನಾಟಕ ಭೂ ಸುಧಾರಣೆ ಕಾಯ್ದೆ, 1961ರ (1962ರ 10ನೇ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 48ರ 
ಉಪ ಕಲಂ 1 ರಿಂದ 3 ರಲ್ಲಿ ಪ್ರದತ್ತ ವಾದೆ ಅಧಿಕಾರವನ್ನು ಚಲಾಯಿಸಿ ಬೆಂಗಳೂರು ನನರ ಜೆಲ್ಲೆಯ ಬೆಂಗಳೂರು ಉತ್ತರ 
ತಾಲ್ಲೂಕು ಭೂ ನ್ಯಾಯ ಮಂಡಳಿಗೆ” ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ “ನಾಮ ನಿರ್ದೇಶನಗಳನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ರದ್ದುಪಡಿಸಿ ಅವರ ಬದಲಿಗೆ “ಈ ಕೆಳಕಂಡವರನ್ನು ಅಧಿಕಾರೇತರ ಸದಸ್ಯರನ್ನಾಗಿ ತಕ್ಪಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದೆನ ಆದೇಶದವರೆಗೆ ನಾಮ ನಿರ್ದೇಶನ ಮಾಡಿ ಸದರಿ ಭೂ ನ್ಯಾಯ "ಮಂಡಳಿಯನ್ನು 
ಪುನರ್‌ ರಚಿಸಿ, ಆದೇಶ ಹೊರಡಿಸಿದೆ. 
ಬೆಂಗಳೂರು ಉತ್ತರ ತಾಲ್ಲೂಕು 
ಭೂ ನ್ಯಾಯ ಅಧೀಕಾರೇತರ ಸದಸ್ಯರ ಹೆಸರು ಮತ್ತು ವಿಳಾಸ 


ಮಂಡಳಿಯ ಹೆಸರು 








1) ಶ್ರೀ ಎಂ. ಗೋಪಾಲ ರೆಡ್ಡಿ ಬಿನ್‌ ಪಿ. ಮುನಿಕೃಷ್ಣಪ್ಪ, ನಂ 182, 4ನೇ ಬು ಕ್ರಾಸ್‌, 2ನೇ 
ಮುಖ್ಯ ರಸ್ತೆ, ದೊಮ್ಮಲೂರು ಬಡಾವಣೆ, ಬೆಂಗಳೂರು-71 
ಬೆಂಗಳೂರು ಉತ್ತರ | 2) ಶ್ರೀ. ಸಂಪತ್‌ ಕುಮಾರ್‌ ಬಿನ್‌ ಶ್ರೀನಿವಾಸ್‌, ನಂ 34, 8ನೇ ಕ್ರಾಸ್‌, ವಸಂತನಗರ 


ತಾಲ್ಲೂಕು ಬೆಂಗಳೂರು -52 


3) ಶ್ರೀ ಜೆ.ಸಿ. ಶ್ರೀನಿವಾಸ್‌ ಬಿನ್‌ ಜೆ.ಎಂ. ಚೆನ್ನಪ್ಪ, (ಪ.ಚಾ) ನಂ 27, ಚಿನ್ನಪ್ಪ ಕಲೋನಿ 
ಚಿನ್ನಪ್ಪ ಗ್ಭಾರ್ಡನ್‌ ಲಿಂಕ್‌ ರಸ್ತೆ, ಬೆನ್‌ಸನ್‌ ಟೌನ್‌ ಅಂಚೆ, ಬೆಂಗಳೂರು -46 
4) ಶ್ರೀ ಟಿ. ಜಗನ್ನಾಥ್‌ ಜನ್‌ ತ್ಯಾಗರಾಜ್‌, ನಂ 72, ಸುಲೋಚನಾ ನಿಲಯ, ಮುನಿತಾಯಪ್ಪ 
ಲೇಔಟ್‌, ಲಿಂಗರಾಜಮಪರ, ಬೆಂಗಳೂರು -84 
ಕರ್ನಾಟಕ ರಾಜ್ಯಪಾಲರ ಆದೇಶನುಸಾರ ಮತ್ತು ಅವರ 
ಪಿ.ಆರ್‌. 6 ಹೆಸರಿನಲ್ಲಿ 
ಬಿ. ಚಿಕ್ಕರಾಜು 
ಸರ್ಕಾರ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂ ಸುಧಾರಣೆ) 
ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಒ 301 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 19ನೇ ಡಿಸೆಂಬರ್‌, 2006 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಒ301 ಸಿಎನ್‌ಎಸ್‌ 2006 29.11.2006ರಲ್ಲಿ ಬೆಳಗಾವಿ ಜಿಲ್ಲೆ ಖಾನಾಮರ 
ತಾಲ್ಲೂಕಿನ ಒಕ್ಕಲುತನ ಹುಟ್ಟುವಳಿ ಮಾರಾಟ ಸಹಕಾರ ಸಂಘ ನಿ, ನಂದಗಡ ಇದರ ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀ 
ಸುರೇಶ್‌ ಫಕೀರಪ್ಪ ಕೋಲಕಾರ, ತೋಪಿನಕಟ್ಟೆ ಇವರ ನಾಮನಿರ್ದೇಶನವನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಿದೆ. 
ಮುಂದುವರಿದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ 
ಪ್ರಕರಣ 29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಿಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ದೇವಪ್ಪ 
ಬಸಪ್ಪ ಕಾಂಬಳೆ, ಕುಔನುನಗರ ಇವರನ್ನು ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲ್ಲೂಕಿನ ಒಕ್ಕಲುತನ ಹುಟ್ಟುವಳೆ ಮಾರಾಟಿ 
ಸಹಕಾರ ಸಂಘ ನಿ, ನಂದಗಡ ಇದರೆ ಆಡಳಿತ ಮಂಡಳಿಗೆ ಸದಸ್ಯ ರನ್ನಾಗಿ ಈ ಸೊಡಲೇ ಜಾರಿಗೆ ಬರುವಂತೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 7 ಆರ್‌. ಎಸ್‌. ಹುಚ್ಚಾ. ಚಾರಿ 
ವಿಶೇಷ ಕರ್ತವ್ಯಾಧಿಕಾಕೆ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 











೩೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಒ 347 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 23ನೇ ಡಿಸೆಂಬರ್‌, 2006 
ಈ ಹಿಂದೆ ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎಂಡಬ್ಲ್ಯೂ 347 ಸಿಎನ್‌ಎಸ್‌ 2006, ದಿನಾಂಕ: 21.06.2006ರಲ್ಲಿ 
ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕಿನ ಜಂಜರಗುಂಟೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿ, ಜುಂಜರಗುಂಟಿ ಇದರ 
ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಭಾರತಿ ಕೋಂ ಕೈಲಾಸ್‌, ಜಂಬರಕುಂಗೆ ಚಳ್ಳಕೆರೆ ತಾಲ್ಲೂಕು ತಾಲ್ಲೂಕು ಮತ್ತು ಶ್ರೀ 
ರವಿ ಬಿನ್‌ ಓಬಣ್ಣ, ಜುಂಜರಕುಂಟೆ ಚಳ್ಳಕೆರೆ ತಾಲ್ಲೂಕು ಇವರ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ 
ರದ್ದುಪಡಿಸಲಾಗಿದೆ. 
ಮುಂದುವರೆದು ಇವರ ಸ್ಥಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ 
ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ ಉಪ ಪ್ರಕರಣ(1)ರ ಮೇರೆಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ 
ಸರ್ಕಾರವು ಈ ಕೆಳಕಂಡವರುಗಳನ್ನು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲ್ಲೂಕಿನ ಜುಂಜರಗುಂಟೆ ವ್ಯವಸಾಯ ಸೇವಾ ಸಹಕಾರ 
ಬ್ಯಾಂಕ್‌ ನಿ, ಇದರ ಆಡಳಿತ ಮಂಡಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡಿದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಬಿ. ಆಂಜನೇಯ ಬಿನ್‌ ಭೀಮಣ್ಣ, ಚಟ್ಟೇಕಂಬ, ಜುಂಜರಗುಂಟೆ ಅಂಚೆ, ಚಳ್ಳಕೆರೆ ತಾಲ್ಲೂಕು 
2. ಶ್ರೀಮತಿ ಗಂಗಮ್ಮ ಕೋಂ ತಿಮ್ಮಣ್ಣ ಜುಂಜರಗುಂಟೆ ಅಂಚೆ, ಚಳ್ಳಕೆರೆ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 8 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 685 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್‌, 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಈ ಕೆಳಕಂಡ 
ವ್ಯಕ್ತಿಗಳನ್ನು ಚಿತ್ರದುರ್ಗ ಜಿಲ್ಲೆ ಮೊಳಕಾಲ್ಮೂರು ತಾಲ್ಲೂಕಿನ ಜಾಗೀರಬುಡ್ಡೇನಹಳ್ಳಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿ. 
ಜಾಗೀರಬುಡ್ಡೇನಹಳ್ಳಿ ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1. ಹೆಚ್‌. ಶಿವಣ್ಣಾ ಜನ್‌ ಹನುಮಂತಯ್ಯ, ಎನ್‌.ಆರ್‌. ಕೊಂಡಾಪುರ 
2. ಶ್ರೀಮತಿ ಗಂಗಮ್ಮ ಕೋಂ ಕುರುಬರ ಕಲ್ಲಪ್ಪ, ದಡಗೂರು 
3. ಶ್ರೀ ಎಸ್‌.ಟಿ. ಸಣ್ಣಬಸಣ್ಣ ಹನುಮಂತಪ್ಪ, ಹೊಸಹಳ್ಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 9 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 769 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 27ನೇ ಡಿಸೆಂಬರ್‌, 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 
29ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಬೀದರ್‌ ಜಿಲ್ಲೆ ಬಸವಕಲ್ಯಾಣ ತಾಲ್ಲೂಕಿನ ಯರಬಾಗ ಮತ್ತು ರಾಜೇಶ್ವರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ 
ಸಂಘಗಳ ಆಡಳಿತ ಮಂಡಳಿಗಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. 
ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಯವಾಗುವವರೆಗೆ 
ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಯರಬಾಗ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ, 
1. ಶ್ರೀ ಬಾಬು ಬಸಪ್ಪ ಬುಕ್ಕ 


2. ಶ್ರೀ ದತ್ತಪ್ಪ ಇಸ್ಮಾಲಪ್ಪ 
3. ಶ್ರೀಮತಿ ರತ್ನಮ್ಮ ಭೀಮಣ್ಣ, ಅಳ್ಳಿ 
ರಾಜೇಶ್ವರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ನಿ., 
1. ಶ್ರೀ ಬಂಡೆಪ್ಪ ಗುರುಪ್ಪ ಬೀರಾದಾರ, ತಡೋಳಾ, ಬಸವಕಲ್ಯಾಣ, ತಾಲ್ಲೂಕು 
2. ಶ್ರೀ ಅರವಿಂದ ಚಂದ್ರಪ್ಪ ರಂಜೇರಿ, ಭೀಮನಗರ ರಾಜೇಶ್ವರ 
3. ಶ್ರೀಮತಿ ಮಹಾದೇವಿ ಗಂ. ವಿಠಲ್‌, ಬೆಳ್ಳಕೂರೆ, ರಾಜೇಶ್ವರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 10 ಆರ್‌.ಎಸ್‌. ಹುಚ್ಚಾಚಾರಿ 
ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 


ಸಹಕಾರ ಇಲಾಖೆ. 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ೩೯ 





ಅಧಿಸೂಚನೆ 
ಸಂಖ್ಯೆ: ಸಿಒ 810 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 23ನೇ ಡಿಸೆಂಬರ್‌, 2006 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ 
ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಮಂಡ್ಗ ಜಿಲೆ ಕೃಷ್ಣರಾಜಪೇಟೆ ತಾಲ್ಲೂಕಿನ ಬಳ್ಳೇಕೆರೆ ವ್ಯವಸಾಯ ಸೇವಾಸಹಕಾರ ಬ್ಲಾಂಕ್‌ ನಿ, ಬಳ್ಬೇಕೆರೆ ಇದರೆ ಆಡಳಿತ 
ಮಂಡಳಿಗಳಿಡೆ “ಸಔಸ್ಯರುಗಳನ್ನಾಗಿ “ಈ ಕಡಲೇ * ಜಾರಿಗೆ ಬರುವಂತೆ ನಾಮನಿರ್ದೇಶನ "ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
(1) ಶ್ರೀ ಮರಿಯಯ್ಯ ಬಿನ್‌ ಲೇಟ್‌" ನರಸೀಕಾಳಯ್ಯ, ಕಾಮನಹಳ್ಳಿ ಗ್ರಾಮ, ಬಳ್ಳೇಕೆರೆ ಅಂಚೆ ಕೆ.ಆರ್‌.ಪೇಟೆ 
ತಾಲ್ಲೂಕು 
(2) ಶೀಮತಿ ಸುಶೀಲಾ ಕೋಂ ಸ್ವಾಮೀಗೌಡ, ಹಳಿಯೂರು ಗ್ರಾಮ, ಬಳ್ಳೇಕೆರೆ ಅಂಚೆ, ಬೂಕನಕೆರೆ ಹೋಬಳಿ, 
ಫೆ.ಆರ್‌.ಪೇಟೆ ತಾಲ್ಲೂಕು 
(3) ಶ್ರೀ ಪುಟ್ಟೇಗೌಡ ಬಿನ್‌ ಲೇಟ್‌ ಬೆಟ್ಟೇಗೌಡ, ಬಳ್ಲೇಕೆರೆ ಗ್ರಾಮ, ಬೂಕನಕೆರೆ ಹೋಬಳಿ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 11 ಆರ್‌.ಎಸ್‌. ಹುಚ್ಚಾ ಚಾರಿ 
ವಿಶೇಷ ಕರ್ತವ್ಕಾ ಧಿಕಾಕ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 815 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 27ನೇ ಡಿಸೆಂಬರ್‌, 2006 
ಕರ್ನಾಟಕ ಸಹೆಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ 
ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ವಿಜಾಮರ ಜಿಲ್ಲೆ ಮತ್ತು ತಾಲ್ಲೂಕಿನ ದರ್ಗಾ ಪ್ರಾಥಮಿಕ' ಕೃಷಿ ಪತ್ತಿನ ಸಹಕಾರ ಸಂಘ ನಿ. ದರ್ಗಾ ಇದರ ಆಡಳಿತ 
ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತ್ಷಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶೀ ರಾಜೇಂದ್ರ ದುಂಡಪ್ಪ ಶಟಿಗಾರ, ಪೋಷಸ್ಟ:ದರ್ಗಾ ತಾ:ಜಿ: ವಿಜಾಮರ 
2. ಶ್ರೇ ಗಂಗಪ್ಪ ಅಮೀನಪ್ಪ ಭೋವಿ, ಪೋಸ್ಟ:ದರ್ಗಾ ತಾ:ಜಿ: ವಿಜಾಪುರ 
3. ಶ್ರೇಮತಿ ಶೋಭ ಲಾಯಪ್ಪ ಬಿಜ್ಜರಗಿ, ಪೋಸ್ಟ:ದರ್ಗಾ ತಾ:ಜಿ: ವಿಜಾಪುರ 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 12 ಆರ್‌.ಎಸ್‌. ಹುಚ್ಚಾ ಚಾರಿ 
ವಿಶೇಷ ಕರ್ತವ್ಕಾ ಧಿಕಾ8 ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಒ 828 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 23ನೇ ಡಿಸೆಂಬರ್‌, 2006 
ಕರ್ನಾಟಕ ಸಹೆಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 11)ರ ಪ್ರಕರಣ 29ರ 
ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ ವ್ಯಕ್ತಿಗಳನ್ನು 
ಮೈಸೂರು ಜಿಲ್ಲೆ ಹುಣಸೂರು ತಾಲ್ಲೂಕಿನ ಗಾವಡಗೆರೆ ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ, ಗಾವಡಗೆರೆ 
ಇದರ ಆಡಳಿತ ಮಂಡಳಿಗೆ ಸದಸ್ಯರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ 
ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಯವಾಗುವವರೆಗೆ ಅಥವಾ 
ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
1. ಶ್ರೀ ಬಿ.ಎಂ. ಪುಟ್ಟೇಗೌಡ ಬಿನ್‌ ಲೆಗೇನಗೌಡ, ಬೋರೇಗೌಡನಕೊಪ್ಪಲು (ಅತ್ತಿಗುಪ್ಪೆ) ಹುಣಸೂರು ತಾಲ್ಲೂಕು 
2. ಶೇ ಹೊನ್ನೇಶ್‌ ಬಿನ್‌ ರಾಚಯ್ಗ, ಹುಲಿಯಾಳು, ಗಾವಡಗೆರೆ ಹೋಬಳಿ ಹುಣಸೂರು ತಾಲ್ಲೂಕು 
3. ಶ್ರೇಮತಿ ವರಲಕ್ಷ್ಮಿ ಕೋಂ ರಾಜಶೆಟ್ಟಿ, ಗಾವಡಗೆರೆ ಹೋಬಳಿ ಹುಣಸೂರು ತಾಲ್ಲೂಕು. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 13 ಆರ್‌.ಎಸ್‌. ಹುಚ್ಚಾ ಚಾರಿ 
ವಿಶೇಷ ಕರ್ತವ್ಕಾ ಧಿಕಾಕ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ಸಿಎಂಡಬ್ಲ್ಯೂ 691 ಸಿಎನ್‌ಎಸ್‌ 2006 ಬೆಂಗಳೂರು, ದಿನಾಂಕ 21ನೇ ಡಿಸೆಂಬರ್‌, 2006 
ಸರ್ಕಾರದ ಅಧಿಸೂಚನೆ ಸಂಖ್ಯೆ ಸಿಎನ್‌ಡಬ್ಲ್ಯೂ 691 ಸಿಎನ್‌ಎಸ್‌ 2006. ದಿನಾಂಕ: 15.09.2006ರಲ್ಲಿ ಬೆಂಗಳೂರು 
ಗ್ರಾಮಾಂತರ ಜಿಲ್ಲೆ ರಾಮನಗರ ತಾಲ್ಲೂಕಿನ ಲಕ್ಷ್ಮೀಪುರ ವ್ಯವಸಾಯಸೇವಾ ಸಹಕಾರ ಬ್ಯಾಂಕ್‌ ನಿ. ಲಕ್ಷ್ಮೀಪುರ ಇದರ 
ಆಡಳಿತ ಮಂಡಳಿಗೆ ಮಾಡಿದ್ದ ಶ್ರೀಮತಿ ಜಯಮ್ಮ ಕೋಂ ಚನ್ನಪ್ಪ, ಕೋಳಮಾರನಕುಪ್ಪೆ ರವರ ನಾಮನಿರ್ದೇಶನವನ್ನು ಈ 
ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಇವರ ಸ್ಲಾನದಲ್ಲಿ ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959ರ (1959ರ ಕರ್ನಾಟಕ ಅಧಿನಿಯಮ 
ಸಮಖ್ಯೆ11) ಪ್ರಕರಣಿ 295ರ ಉಪ ಪ್ರಕರಣ (1)ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ ಕರ್ನಾಟಕ ಸರ್ಕಾರವು 
ಶ್ರೀ ದಾಕ್ಬಾಯಿಣಮ ಕೋಂ ರಾಜಶೇಖರಪ್ಪ ಲಕ್ಕಿ ಪುರ ಇವರನ್ನು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ರಾಮನಗರ ತಾಲ್ಲೂಕಿನ 
ಲಕ್ಷ್ಮೀಪುರ' ವ್ಯವಸಾಯ ಸೇವಾ ಸಹಕಾರ ಬ್ಯಾಂಕ್‌ ನಿಯಮಿತ ಲಕ್ಷ್ಮೀಪುರ ಇದರ ಆಡಳಿತ ಮಂಡಲಿಗೆ ಸದಸ್ಯರುಗಳನ್ನಾಗಿ 
ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. "ಹಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 14 ಆರ್‌.ಎಸ್‌. ಹುಚ್ಚಾ ಚಾರಿ 
ವಿಶೇಷ ಕರ್ತವ್ಕಾ ಧಿಕಾಕಿ ಹಾಗೂ 
ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿ 
ಸಹಕಾರ ಇಲಾಖೆ. 


೪೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಜನವರಿ ೧೮, ೨೦೦೭ ಭಾಗ - ೪ಎ 





ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಲಾ 43 ಎಲ್‌ಎಜಿ 2004 ಬೆಂಗಳೂರು, ದಿನಾಂಕ 4ನೇ ಜನವರಿ, 2007 
ಶ್ರೀ ಬಿ.ವಿ. ರಘೋತ್ತಮ ರಾವ್‌, ಇವರನ್ನು ಈ ತಕ್ಪಣದಿಂದ ಜಾರಿಗೆ ಬರುವಂತೆ ಅಪರ ಸರ್ಕಾರಿ ವಕೀಲರು, 
ಚಿಕ್ಕಬಳ್ಳಾಪುರ ಹುದ್ದೆಯಿಂದ. ವಿಮುಕ್ತಿಗೊಳಿಸಿ ಕರ್ನಾಟಕ ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ 
ಷರತು ಗಳು) ನಿಯಮಗಳ (1977) ನಿಯಮ 26(2)ರ ಮೇರೆಗೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ 
ಆದೇಶದವರೆಗೆ ಇವೆರಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಬಿ.ಆರ್‌. ಹರಿಕುಮಾರ್‌ ಇವರನ್ನು ಸದರಿ ಹುದ್ದೆಗೆ 
ನೇಮಿಸಿದೆ. 
ಕರ್ನಾಟಿಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 15 ಇ. ಶಿವಾನಂದ 
ಸರ್ಕಾರದ ಅಧೀನ ಕಾರ್ಯದರ್ಶಿ (ಆಡಳಿತ-1) 
ಕಾನೂನು ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಐ. 150. ಎಂಎಂಎನ್‌ 2006 ಬೆಂಗಳೂರು, ದಿನಾಂಕ 4ನೇ ಜನವರಿ, 2007 
ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲ್ಲೂಕು ಶ್ರೀ ಆದಿಚುಂಚನಗಿರಿ ಮಹಾ ಸಂಸ್ಥಾನ ಮಠ ಶ್ರೀಕ್ಷೇತ್ರದ 5 ಕಿ,ಮೀ 
ವ್ನಾಪಿ,ಯಲ್ಲಿ ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಗಳು 1994, ನಿಯಮ 8(3) ರಡಿಯಲ್ಲಿ ಎಲ್ಲಾ ರೀತಿಯ ಕಲ್ಲು 
ನರಿಯನ್ನು, ತಕ್ಸ್ಟಣದಿಂದ ಜಾರಿಗೆ ಬರುವಂತೆ ಸರ್ಕಾರವು ನಿಷೇಧಿಸಿದೆ. 
ಕರ್ನಾಟಿಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ 
ಪಿ.ಆರ್‌. 16 ಹೆಸರಿನಲ್ಲಿ 
ಹೆಚ್‌. ವಿ. ರಾಮಚಂದರಾವ್‌ 
ಪೀಠಾಧಿಕಾರಿ(ಗಣಿ 
ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಕಂದಾಯ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಕಂಇ. 24 ಎಲ್‌ಆರ್‌ಎ 2006 ಬೆಂಗಳೂರು, ದಿನಾಂಕ 5ನೇ ಜನವರಿ, 2007 
ಕರ್ನಾಟಿಕ ಭೂಸುಧಾರಣೆ ಕಾಯ್ದೆ 1961ರ ಕಲಂ 48ಉಪ ಕಲಂ 1ರಿಂದ 3ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಸರ್ಕಾರದ ಅಧಿಸೂಚನೆ ಸಂಖ್ಯ: ಕಂಇ 24 ಎಲ್‌ಆರ್‌ಎ 2004 ದಿನಾಂಕ 13.6.2006ರಲ್ಲಿ ನಂಜನಗೂಡು 
ತಾಲ್ಲೂಕು ಭೂನ್ಯಾಯ ಮಂಡಳಿಗೆ ಕಾರ್ಯದರ್ಶಿ, ಮೈಸೂರು ನದರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು ಇವರನ್ನು 
ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದನ್ನು ರದ್ದುಪಡಿಸಿ ಅವರ ಬದಲಿಗೆ ವಿಶೇಷ ಭೊಸ್ವಾಧೀನಾಧಿಕಾರಿ, ಕಬಿನಿ ಯೋಜನೆ, 
ಮೈಸೂರು ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಂಜನಗೂಡು ತಾಲ್ಲೂಕು 
ಭೂನ್ಯಾಯ ಮಂಡಳಿಯ ಅಧ್ಯಕ್ಸರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 18 ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸುಧಾರಣೆ) 
ಅಧಿಸೂಚನೆ 
ಸಂಖ್ಯೆ: ಕಂಇ. 37 ಎಲ್‌ಆರ್‌ಎ 2005 ಬೆಂಗಳೂರು, ದಿನಾಂಕ 9ನೇ ಜನವರಿ, 2007 
ಕರ್ನಾಟಕ ಭೂಸುಧಾರಣೆ ಕಾಯ್ದೆ 1961 (1962ರ 10ನೇ ಸಂಖ್ಯೆಯ ಕರ್ನಾಟಕ ಕಾಯ್ದೆ ತಿದ್ದುಪಡಿಯಾದಂತೆ) ಕಲಂ 
48ರ ಉಪ ಕಲಂ (1)ರಿಂದ (3)ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಬೆಂಗಳೂರು ನಗರ ಜಿಲ್ಲೆಯ ಪೂರ್ವ 
ತಾಲ್ಲೂಕು ಭೂನ್ಯಾಯ ಮಂಡಳಿಗೆ "ಈ ಹಿಂದೆ ಮಾಡಿದ್ದ ಎಲ್ಲಾ ಅಧಿಕಾರೇತರ ಸದಸ್ಯರ ನಾಮ ನಿರ್ದೇಶನಗಳನ್ನು 
ರದ್ದುಪಡಿಸಿ, ಅವರ" ಬದಲಿಗೆ ಈ ಕೆಳಕಂಡ ಅಧಿಕಾರೇತರ ಸದಸ್ಯ ರನ್ನು ತಕ್ಟಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದ ವರೆಗೆ ನಾಮ ನಿರ್ದೇಶ ಮಾಡಿ ಸದರಿ ಭೂನ್ಯಾಯ ಮಂಡಳಿಯನ್ನು. ಪುನರ್‌ ರಚಿಸಿ ಆದೇಶ ಹೊರಡಿಸಿದೆ. 
ಬೆಂಗಳೂರು ಪೂರ್ವ “ತಾಲ್ಲೂಕು ಭೂನ್ಯಾಯ ಮಂಡಳಿ 
ಭೂನ್ಯಾಯ ಮಂಡಳಿಯ ಹೆಸರು ಅಧಿಕಾರೇತರ” ಸದಸ್ಯರ ಹೆಸರು ಮತ್ತು ವಿಳಾಸ 
1. ಶ್ರೀ ಮುನಿರಾಜು ಬಿನ್‌ ಮುನಿಯಪ್ಪ, (ಪ. ಜಾತಿ) ನಂ. 236, 
`ಮಳ್ಳೂರು ಗ್ರಾಮ ಕಾರ್ಮಃರಾಕ ಅಂಚೆ, ಬೆಂಗಳೂರು 
560035. ಬೆಂಗೆಳೂರುನಗರ ಜಿಲ್ಲೆ, 
2. ಶ್ರೀಮತಿ ಎಂ. ನಳಿನಿ, ಕೋಂ ನರಸಿಂಹಮೂರ್ತಿ, ನಂ. 36 
"ಮಲ್ಲಪ್ಪ ಬಡಾವಣೆ, ಬಾಬುಸಾಬ ಪಾಳ್ಯ, ಬೆಂಗಳೂರು 








ಬೆಂಗಳೂರು ಪೂರ್ವ 560643, ಬೆಂಗಳೂರು ನಗರ ಜಿಲ್ಲೆ, 
ತಾಲ್ಲೂಕು, 3. ಶ್ರೀ ಬಿ. ಮುನಿಯಪ್ಪ, ಬಿನ್‌ ಬೈಯಣ್ಣ, ಬಿದರಹಳ್ಳಿ, 
ಬೆಂಗಳೂರು ನಗರ ಜಿಲ್ಲೆ, `ವೀರ್ಗೋನಗರ ಅಂಚೆ, ಬೆಂಗಳೂರು ಪೂರ್ವ ತಾಲ್ಲೂಕು, 


ಬೆಂಗಳೂರು, 560049. ಬೆಂಗಳೂರು ನಗರ ಜಿಲ್ಲೆ, 

4. ಶ್ರೀ ಎ. ವೇಣು, ಬಿನ್‌ ಆರ್‌. ಆಂಜನಪ್ಪ, ಜ್ಯೋತಿಮುರ, 
ಮಂಡೂರು ಅಂಚೆ, ಬೆಂಗಳೂರು ಪೂರ್ವ ತಾಲ್ಲೂಕು, 
ಬೆಂಗಳೂರು ನಗರ ಜಿಲ್ಲೆ, 














ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
ಪಿ.ಆರ್‌. 19 ಬಿ. ಚಿಕ್ಕರಾಜು 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಸುಧಾರಣೆ) 


